ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 

3) ಉತ್ತರಿಸುವ ದಿನಾಂಕ: 

4) ಉತ್ತರಿಸುವವರು 


: 1376 


[ 


: ಶೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
: 23-09- 202] 
: ಮಾನ್ಯ ಮುಖ್ಯಮಂತ್ರಿಗಳು 


ಪ್ರತ್ನೆ 


ಉತ್ತರ 


© 8 


ರಾಜ್ಯದಲ್ಲಿ 68T ತೆರಿಗೆ: ಕಾಯಿದೆ ಜಾರಿಗೆ 


ಬಂದ ನಂತರ ತೆರಿಗೆ ವಂಚನೆ ಮಾಡಿರುವ 


ತೆರಿಗೌ'ವಂಚನೆ ಮಾಡಿರುವ ಪ್ರಕರಣಗಳು 31,693. 


¥ ) ಲೆಕ್ಕಪುಸ್ತಕಗಳಲ್ಲಿನ ವಹಿವಾಟಿಗಿಂತ ಮಾಸಿಕ 
ಪ್ರಕರಣಗಳಿಷ್ಟುು ಮತ್ತು ಈ ತೆರಿಗೆ ವಂಚನೆ[ ನಮೂನೆಗಳಲ್ಲಿ ಕಡಿಮೆ ವಹಿವಾಟು ವರದಿ 
ರೀತಿ-ಸ್ಥರೂಪಗಳು ಯಾವುವು; ಮಾಡಿಕೊಂಡಿರುವುದು. | 
2) ತೆರಿಗೆದಾಯಕ ವಹಿವಾಟನ್ನು ತೆರಿಗೆ ವಿನಾಯಿತಿ! 
ವಹಿವಾಟು ಎಂದು ಮಾಸಿಕ ನಮೂನೆಗಳಲ್ಲಿ ವರದಿ 
ಮಾಡಿಕೊಂಡಿರುವುದು. 

3) ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ತೆರಿಗೆ. ವಂಚಿಸಿರುವ 
ಪ್ರಕರಣಗಳು. 

4) ಖರೀದಿ ಪಟ್ಟಿಗಳು ಇಲ್ಲದೇ ಸರಕು ಬಾಸ್ತಾನು 
ಸಂಗಹಿಸುವಿಕೆ ಪ್ರಕರಣಗಳು. 

5) ಸಂಗಹಿಸಿದ ರಾಜಸ್ಥದ ಮೇಲೆ ತೆರಿಗೆ ಪಾವತಿಸದೇ ಇರುವ 
ಪ್ರಕರಣಗಳಲ್ಲಿ ತೆರಿಗೆ ವಿಧಿಸಿ ಸಂಗ್ರಹಿಸುವುದು. 

6) ಟಿಡಿಎಸ್‌ಗಟಿಸಿಎಸ್‌ಯಲ್ಲಿ ಘೋಷಿಸಿಕೊಂಡಿರುವ 
ವಹಿವಾಟು ಮಾಸಿಕ ವರದಿಗಳಲ್ಲಿ 
ದೃಢೀಕರಿಸಿಕೊಂಡಿರುವುದಿಲ್ಲ. 

7) ಇ-ವೇ ಬಿಲ್ಲು ಜನರೇಟ್‌ ಮಾಡಿದ ಬಹಿವಾಟಿಗೂ 

" ಮಾಸಿಕ ವರದಿಯಲ್ಲಿ ವರದಿ ಮಾಡಿಕೊಂಡ ವಹಿವಾಟಿಗೂ 

ತ್ಯಾಸವಿರುವುದು. 

ನ ವಾಸ್ತವ ಹೂಡುವಳಿ ತೆರಿಗೆಗಿಂತ ಹೆಚ್ಚಿಗೆ ಹೂಡುವಳಿ 

| - ತೆರಿಗೆ ವರದಿ ಮಾಡಿಕೊಂಡಿರುವುದು. 


ಪು.ತಿ.ನೋ. 


ಆ) 


ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ST] 


ಹೌದು 


ಮರುಪಾವತಿಗಾಗಿ ಸುಳ್ಳು ದಾಖಲೆ (ಔಂಬ |]) ಅಂತಹ ಪ್ರಕರಣಗಳಲ್ಲಿ . ತಪಾಸಣೆ ಕೈಗೊಂಡು ಅವರ |... 


Invoices)ಗಳನ್ನು ಸೃಷ್ಟಿಸಿ ಪಡೆದುಕೊಳ್ಳುವ 
ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ ಪೂರ್ಣ 
ವಿವರ ನೀಡುವುದು; 


2) 


ನೋಂದಣಿಯನ್ನು ರದ್ದುಪಡಿಸಲಾಗಿದೆ “ಮತ್ತು ಅವರ 
ಕೊನೆಯ ಉಪಯೋಗ ಪಡೆದಿರುವ ವರ್ತಕರಿಂದ 
ಹೂಡುವಳಿ ತೆರಿಗೆ ಸರ್ಕಾರಕ್ಕೆ ಹಿಂಪಡೆಯಲಾಗಿದೆ. 

ಜುಲ್ಯೆ 2017 ರಿಂದ ಇಲ್ಲಿಯವರೆಗೆ ಬೋಗಸ್‌ 
ಇನ್‌ವಾಯ್ಸ್‌ ನೀಡಿದವರ ಅಂಗಡಿಗಳ ತಪಾಸಣೆಯನ್ನು 


, ಆದ್ಯತೆಮೇಲೆ ಕೈಗೊಂಡು ಇದರಲ್ಲಿ ಶಾಮೀಲಾಗಿರುವ 


ಒಳಪಡಿಸಲಾಗಿದೆ -: ಹಾಗೂ 
ಕಮ 


ಕೆಲವರನ್ನು: ಬಂಧನಕ್ಕೆ ' 
ವಂಚನೆಯಾಗಿರುವ ತೆರಿಗೆಯ ವಸೂಲಾತಿಗೆ 
ಕೈಗೊಳ್ಳಲಾಗುತ್ತಿದೆ. 


ಇ) 


1 ಸರ್ಕಾರ 
ಕ್ರಮಗಳೇನು; (ವಿವರ ನೀಡುವುದು) 


ರಾಜ್ಯದಲ್ಲಿ' ಇಂತಹ ಪ್ರಕರಣಗಳನ್ನು ತಡಗಷ್ನಲು 
ರೂಪಿಸಿರುವ ಕಟ್ಟುನಿಟ್ಟಿನ 


3 


ಸರ್ನರಕಾಪರವ ಇಟ್ಟುನಟ್ಟನ ಪಗ 


D 


ಇಲಾಖೆಯ ಅಧಿಕಾರಿಗಳು ಬೋಗಸ್‌ ಪ್ರಕರಣಗಳಲ್ಲಿ 
ತಪಾಸಣೆ ನಡೆಸಿ ಅಂತಹ ವರ್ತಕರಿಗೆ ಜಿಎಸ್‌ಟಿ. 
ಕಾಯ್ದೆಯಡಿ ಕಾನೂನು ಪ್ರಕಾರ ಸೂಕ್ತ ತೆರಿಗ/ದಂಡ 
ವಧಿಸುವ ಕ್ರಮ ಕೈಗೊಳ್ಳಲಾಗಿದೆ. 

ಜೋಗಸ್‌ ವರ್ತಕರ ನೋಂದಣಿ ರದ್ದುಗೊಳಿಸಲು ಕ್ರಮ 
ಕೈಗೊಳ್ಳಲಾಗಿದೆ. 


I 


4) 


ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಹವ ಮಾಡುವ 
ವರ್ಕಕರಿಂದ ಖರೀದಿ ಮಾಡಿ ಪಡೆದ ಹೂಡುವಳಿ 
ತೆರಿಗೆಯನ್ನು ಇಲಾಖೆಗೆ ಮರುಪಾವತಿಸಲು ಕ್ರಮ. 
ಕಗೊಳ್ಳಲಾಗಿದೆ. 

ದಾವಲ ಇಲ್ಲದೆ ಅಥವಾ ತಪ್ಪು ದಾಖಲೆಗಳೊಂದಿಗೆ 
ಸರಕು ಸಾಗಣೆ ಮಾಡುವ ವಾಹನಗಳನ್ನು ಪತ್ತೆ. ಹಚ್ಚಿ 
ಸೂಕ್ತೆ ತೆರಿಗೆ/ದಂಡ 'ವಿಧಿಸಿ ಕ್ರಮ ಕೈಗೊಳ್ಳಲಾಗಿದೆ. 


ಈ) 


ರಾಜ್ಯದಲ್ಲಿ ಒಂದು `'ಹೋಟಿ ಕಾ.ಗಳಗರತ 


ಹೆಚ್ಚು ವಹಿವಾಟು, ನಡೆಸುವ ಉದ್ಯಮಗಳಿಂದ 
ಶೇ.80 ರಷ್ಟು GsT ವಸೂಲಿಯಾಗುತ್ತಿದೆ 
ಎನ್ನುವುದು ನಿಜವೇ? ಹಾಗಿದ್ದಲ್ಲಿ, ವಿವರ 
ನೀಡುವುದು) 


ಹೌದು `ಒಂದು ಕೋಟಿ `ರೊ.ಗಳಿಗಿಂತ ಹೆಚ್ಚು ವಹಿವಾಟು 
ಇರುವ ತೆರಿಗೆದಾಯಕ ವರ್ತಕರ ಸಂಖ್ಯೆ 1,26,727 ಇದ್ದು, 


ಸದರಿ ವರ್ಕಕರುಗಳಿಂದ ರೂ.37,106 


ಕೋಟಿ ತೆರಿಗೆ 


ಸಂಗ್ರ್ಲಹಣೆಯಾಗಿದ್ದು, ಇದು ರಾಜ್ಯದ ಒಟ್ಟು ಜಿ.ಎಸ್‌.ಟಿ. 
ಸಂಗ್ರಹಣೆಯ ಶೇಕಡ 88.03 ಆಗಿರುತ್ತದೆ. 


ಸಂಖ್ಯೆ ಆಇ'84 ಸಿಎಸ್‌ಎಲ್‌ 2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


